ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರಸಲ್ಲದ ಪ್ರಕ್ನೆ ಸಂಖ್ಯೆ 


548 


: | ಮಾನ್ಯ ಸದಸ್ಯರ ಹೆಸರು ] ಶ್ರೀ ಕವಟಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜನ 
/ಉತ್ತರಸುವ ಸಚಿವರು” ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 
ಉತ್ತರಿಸಬೇಕಾದ ದಿನಾಂಕ [ 09-03-2020 
ಪಕ್ನೆ ಉತ್ತರ 3 
(ಅ) [ರಾಜ್ಯದಲ್ಲಿ “ಗುಣಮಟ್ಟದ  `3ಕ್ಷಾ [ರಾವ್ಯದ ಉನ್ನತ ಸಾ ಇವಾಷಯ ವ್ಯಾಪ್ತಿಗೊಳಪಡುವ ' ವಿಶ್ವವಿದ್ಯಾಲಯಗಳಲ್ಲಿ 


ನೀಡುವ ನಿಟ್ಟಿನಲ್ಲಿ. ಸರ್ಕಾರವು 
ಹಲವಾರು ವಿಶ್ವವಿದ್ಯಾಲಯಗಳನ್ನು 
ಆರಂಭಿಸಿದ್ದು, ಅವುಗಳಲ್ಲಿ ಹಲವಾರು 
ವಿಶ್ವವಿದ್ಯಾಲಯಗಳು ಮೂಲಭೂತ 
ಹಾಗೂ "ಆಡಳಿತಾತ್ಮಕ ಸಮಸ್ಯೆಗಳನ್ನು 
ಎದುರಿಸುತ್ತಿರುವ ವಿಷಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಕುಲಸಚಿವರು (ಆಡಳಿತ)/ಸುಲಸಚಿವರು (ಮೌಲ್ಯಮಾಪನ) ಹುದ್ದೆಗಳಿಗೆ ಬೋಧಕರ 


| (ಮೌಲ್ಯಮಾಪನ) ' ಹುದ್ದೆಗಳಿಗೆ ನೇಮಕ ಮಾಡುವಂತೆ ದಿನಾಂಕ: 22-11-2019ರಲ್ಲಿ 


`ಸಂಯೋಜನಾ ಪ್ರಕ್ರಿಯೆಯನ್ನು ಸುಗಮ ಹಾಗೂ ಪಾರದರ್ಶಕವಾಗಿ ನಡೆಸುವ ಸಲುವಾಗಿ 


- 'ಆಯವ್ಯಯದಲ್ಲಿ ಪ್ರತಿ ಎಶ್ನವಿದ್ಯಾಲಯಕ್ಕೂ ಯೋಜನೆ ಲೆಕ್ಕ" ಶೀರ್ಷಿಕೆಯಡಿ ಪ್ರತ್ಯೇಕ 


-| ಮಾಡಲಾಗಿದ್ದು, ನಾಲ್ಕನೇ ತ್ರೈಮಾಸಿಕ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡಲು 
ಕ್ರಮವಹಿಸಲಾಗುತ್ತಿದೆ. 


ಕಮವಹಿಸಲಾಗುತ್ತಿದೆ. 


ವೃಂದದ ಪ್ರಾಧ್ಯಾಪ ಪಕರುಗಳನ್ನು ನೇಮಕ ಮಾಡಲಾಗುತ್ತಿರುವ ಕಾರಣ, ವಿಶ್ವವಿದ್ಯಾಲಯದ 
ಆಡಳಿತದಲ್ಲಿ ಹೆಚ್ಚನ ಅನುಭವದ ಕೊರತೆ ಉಂಟಾಗಿ, , ಆಡಳಿತ ನಿರ್ವಹಣೆ 
ಕುಸಿಯುತ್ತಿರುವುದು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿನ ಅವ್ಯವಹಾರ ಜರುಗುವುದನ್ನು 
ತಡೆಗಟ್ಟುವ ಉದ್ದೇಶದಿಂದ, ಕಾಯ್ದೆಯಲ್ಲಿ ಅವಕಾಶವಿರುವಂತೆ ಕೆ.ಎ.ಎಸ್‌ ಉನ್ನತ |, 
ಕಾಲಶ್ರೇಣಿಯ ಗ್ರೂಪ್‌-ಎ ಅಧಿಕಾರಿಗಳನ್ನು ಕುಲಸಚಿವರು (ಆಡಳಿತ)! "ಕುಲಸಚಿವರು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯನ್ನು ಕೋರಿದೆ. 
ಉನ್ನತ ಶಿಕ್ಷಣ ಇಲಾಖೆಯ ' ವ್ಯಾಪ್ತಿಗೊಳಪಡುವ ವಿಶ್ವವಿದ್ಯಾನಿಲಯಗಳ ಕಾಲೇಜುಗಳ 


ಏಕರೂಪ ಮಾದರಿಯಲ್ಲಿ ಸ್ಥಳೀಯ ವಿಚಾರಣಾ ಸಮಿತಿ ವರದಿಯನ್ನು ಸಿದ್ದಪಡಿಸಲು, 
ಆನ್‌ಲೈನ್‌ ಮುಖಾಂತರ ಅರ್ಜಿ ಸಲ್ಲಿಸಲು. ಹಾಗೂ ಪ್ರಸ್ತಾವನೆಯನ್ನು ಪರಿಶೀಲಿಸಲು 
ಕಮಕ್ಕೆಗೊಳ್ಳಲಾಗಿದೆ. 

ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ರಿಗೊಪಡುವ ವಿಶ್ವವಿದ್ಯಾನಿಲಯಗಳಲ್ಲಿನ ಅಡಳಿತ ಮತ್ತು. 
ಶೈಕ್ಷಣಿಕ ಚಟುವಟಿಕೆಗಳನ್ನು ಸುಗಮಗೊಳಿಸಲು University 
Management System ವ್ಯವಸ್ಥೆಯನ್ನು ಅನುಪ್ಠಾನಗೊಳಿಸಲಾಗುತ್ತಿದೆ. | 
ವಿಶ್ವವಿದ್ಯಾಲಯಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವ್ನ ೈದ್ಧಿಗಾಗಿ 


Integrated 
ಪ್ರತಿವರ್ಷ 


ಅನುದಾನವನ್ನು ಒದಗಿಸಲಾಗುತ್ತಿದೆ. 2019-20ನೇ: ಆರ್ಥಿಕ ಸಾಲಿನಲ್ಲಿ ಮಂಜೂರಾದ 
ಅನುದಾನದಲ್ಲಿ ಈಗಾಗಲೇ ಮೂರು ತ್ರೈಮಾಸಿಕ ಕಂತುಗಳ ಅನುದಾನವನ್ನು | 
ವಿಶ್ವವಿದ್ಯಾಲಯಗಳಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಬಿಡುಗಡೆ 


ಮುಂದುವರೆದು, 2020-21ನೇ ಆರ್ಥಿಕ ಸಾಲಿನಲ್ಲಿಯೂ ವಿಶ್ವವಿದ್ಯಾಲಯಗಳ 
ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗಾಗಿ ಅವಶ್ಯವಿರುವ ಅನುದಾನವನ್ನು ಒದಗಿಸಲು 


x 


(ಆ) 


ರಾಜ್ಯದಲ್ಲಿ ಒಟ್ಟು ಎಷ್ಟು ಸರ್ಕಾರಿ 
ವಿಶ್ವವಿದ್ಯಾಲಯಗಳಿವೆ; (ಮಾಹಿತಿ 
ಒದಗಿಸುವುದು) 


[3 ರಾಜ್ಯಾ ನ ಸರ ವ್ಯನವ್ಯಾವಹಾಗವ ಇವಾರ್‌ಾಾಷ್ಯ 


ವಿವರಗಳು ಈ ಕೆಳಕಂಡಂತಿವೆ:- 

1. ಬೆಂಗಳೂರು ವಿಶ್ವವಿದ್ಯಾಲಯ. ಬೆಂಗಳೂರು 
ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು 

ಕರ್ನಾಟಕ ವಿಶ್ವವಿದ್ಯಾಲಯ. ಧಾರವಾಡ 

ಕುವೆಂಪು ವಿಶ್ವವಿದ್ಯಾಲಯ, ಶಂಕರಘಟ್ಟ, ಶಿವಮೊಗ್ಗ 


= 


5 ಗುಲ್ಬರ್ಗ ವಿಶ್ವವಿದ್ಯಾಲಯ, ಕಲಬುರಗಿ 

6. ಮಂಗಳೂರು ವಿಶ್ವವಿದ್ಯಾಲಯ. ಬೆಂಗಳೂರು 

7. ತುಮಕೂರು ವಿಶ್ವವಿದ್ಯಾಲಯ, ತುಮಕೂರು. 

8. ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

9. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಮೈಸೂರು 

. ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ವಿಜಯಪುರ 

11. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಳಗಾವಿ. 

12. ದಾವಣಗೆರೆ ವಿಶ್ವವಿದ್ಯಾಲಯ, ದಾವಣಗೆರೆ. 

3. ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ. ಬಳ್ಳಾರಿ. 

. ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ, ಬೆಳಗಾವಿ. 

15. ಕರ್ನಾಟಕ ರಾಜ್ಯ ಸಂಸ್ಕೃತ ವಿಶ್ವವಿದ್ಯಾಲಯ. , 

16. ಕರ್ನಾಟಕ ರಾಜ್ಯ ಡಾ: ಗಂಗೂಬಾಯಿ ಹಾನಗಲ್‌ ಸಂಗೀತ. ಮತ್ತು ಪ್ರದರ್ಶಕ 
ಕಲೆಗಳ ವಿಶ್ವವಿದ್ಯಾಲಯ, ಮೈಸೂರು. 

17. ಕರ್ನಾಟಕ ರಾಜ್ಯ ಜಾನಪದ ವಿಶ್ವವಿದ್ಯಾಲಯ. ಗೊಟಗೋಡಿ 

18. ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯ. ಸೆಂಟ್ರಲ್‌ ಕಾಲೇಜು ಅವರಣ, ಬೆಂಗಳೂರು. 

19. “ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ. ತಮಕಾ, ಕೋಲಾರ 


(3 


ಎಷ್ಟು ವಿಶ್ವವಿದ್ಯಾಲಯಗಳು ಸ್ವಂತ | ರಾಜ್ಯದಲ್ಲಿ 18 ವಿಶ್ವವಿದ್ಯಾಲಯಗಳು ಸ್ಪಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 


ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ 
ಹಾಗೂ ಎಷ್ಟು ವಿಶ್ವವಿದ್ಯಾಲಯಗಳು 
ಬಾಡಿಗೆ ಕಟ್ಟಡಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿವೆ 


ಕರ್ವಾಟಕ ರಾಜ್ಯ ಡಾ: ಗಂಗೂಬಾಯಿ ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ 
ವಿಶ್ವವಿದ್ಯಾಲಯವು ಪ್ರಾಥಮಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೊಳಪಡುವ ಲಕ್ಷ್ಮೀಪುರಂ 
ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. 


(ಈ) 


ಒಟ್ಟು ಎಷ್ಟು ವಿಶ್ವವಿದ್ಯಾಲಯಗಳಲ್ಲಿ 
ಉಪ ಕುಲಪತಿಗಳ ಹುದ್ದೆ ಖಾಲಿ 


ಇವೆ; ಇವುಗಳನ್ನು ಭರ್ತಿ ಮಾಡಲು | 


ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 


ಪ್ರಸ್ತುತ ರಾಜ್ಯದಲ್ಲಿ ಈ ಕೆಳಕಂಡ 04 ವಿಶ್ವವಿದ್ಯಾಲಯಗಳಲ್ಲಿ ಉಪ ಕುಲಪತಿ ಹುಡ್ನಗಳು 
ಖಾಲಿ ಇರುತ್ತವೆ. 

I. ಗುಲ್ಬರ್ಗ ವಿಶ್ವವಿದ್ಯಾಲಯ 
"ಕರ್ನಾಟಕ ವಿಶ್ವವಿದ್ಯಾಲಯ 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ 
ಕರ್ನಾಟಕ ರಾಜ್ಯ ಡಾ: ಗಂಗೂಬಾಯಿ ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ 
ಕಲೆಗಳ ವಿಶ್ವವಿದ್ಯಾಲಯ 
ಮೇಲ್ಕಂಡ ವಿಶ್ವವಿದ್ಯಾಲಯಗಳಿಗೆ ನೂತನ ಕುಲಪತಿಗಳನ್ನು ನೇಮಕಾತಿ ಮಾಡುವ 
ಸಂಬಂಧ ಈಗಾಗಲೇ - ಶೋಧನಾ ಸಮಿತಿಯನ್ನು ರಚಿಸಿ ಅಧಿಸೂಚನೆಯನ್ನು 
 ಹೊರಡಿಸಿರುವುದಲ್ಲದೇ. ಉಪಕುಲಪತಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪತ್ರಿಕಾ 
ಪ್ರಕಟಣೆಯನ್ನು ಹೊರಡಿಸಲಾಗಿದ್ದು, ಶೀಘ್ರದಲ್ಲಿಯೇ ನೂತನ ಉಪಕುಲಪತಿಗಳನ್ನು 
ಸದರಿ ವಿಶ್ವವಿದ್ಯಾಲಯಗಳಿಗೆ ನೇಮಕಾತಿ ಮಾಡಲಾಗುವುದು. 


* ww 


(ಉ) 


ಉಪ ಕುಲಪತಿಗಳ ಹುದ್ದೆ ಭರ್ತಿ 


ಮಾಡಲು. ಇರುವ 
ಮಾನದಂಡಗಳೇನು (ಮಾಹಿತಿ 
ಒದಗಿಸುವುದು) 


ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಅಧಿನಿಯಮ 2000ರ ಪ್ರಕರಣ 14ರಂತೆ. 
ಕರ್ನಾಟಕ ಜಾನಪದ . ವಿಶ್ವವಿದ್ಯಾಲಯ ಅಧಿನಿಯಮ. 2011ರ ಪ್ರಕರಣ 13ರಂತೆ. 
ಕರ್ನಾಟಕ ರಾಜ್ಯ ಡಾ: ಗಂಗೂಬಾಯಿ ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ 
ವಿಶ್ವವಿದ್ಯಾಲಯ ಅಧಿನಿಯಮ. 2009ರ ಪ್ರಕರಣ 12ರಂತೆ. ಕರ್ನಾಟಕ ಸಂಸ್ಕೃತ 
ವಿಶ್ವವಿದ್ಯಾನಿಲಯ ಅಧಿನಿಯಮ 2009ರ ಪ್ರಕರಣ 12ರಂತೆ, ಕನ್ನಡ ವಿಶ್ವವಿದ್ಧಾನಿಲಯ 
ಅಧಿನಿಯಮ 1991ರ ಪ್ರಕರಣ 19ರಂತೆ. ವಿಶ್ಲೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ 


ಅಧಾ ರ ಪಾ ನಡ ಪಪ ರಾಜ್ಯ ಮ್ಯಾ 
ವಿಶ್ವವಿದ್ಯಾನಿಲಯ ಅಧಿನಿಯಮ. 1992ರ ಪ್ರಕರಣ 10ರಂತೆ ಹಾಗೂ ವಿಶ್ವವಿದ್ಯಾನಿಲಯ 
ಧನ ಸಹಾಯ ಆಯೋಗದ ಮಾರ್ಗಸೂಚಿಗಳನ್ನಯ. ಉನ್ನತ ಮಟ್ಟದ ಸಾಮರ್ಥ್ಯ. 
ಪ್ರಾಮಾಣಿಕತೆ, ಸಮಗ್ರತೆ, ಖಯಜುತ್ವ ನೈತಿಕ ಮೌಲ್ಯಗಳನ್ನು ಹಾಗೂ ಸಾಂಸಿಕ ಬದ್ಧತೆಯನ್ನು 
ಹೊಂದಿರುವ ವ್ಯಕ್ತಿಗಳು, ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಕನಿಷ್ಟ 10 ವರ್ಷ ಸೇವೆ 
ಸಲ್ಲಿಸಿದ ಅಥವಾ ತತ್ಸ್ಲಮಾನವಾದ ಸ್ಥಾನ-ಮಾನದಲ್ಲಿ ವಿಖ್ಯಾತ ಸಂಶೋಧನಾ ಅಥವಾ 
ಶೈಕ್ಷಣಿಕ ಆಡಳಿತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ ಅನುಭವವುಳ್ಳ ಗಣ್ಯ ಶಿಕ್ಷಣ ತಜ್ಞರು 
ರಾಜ್ಯದ ವಿಶ್ವವಿದ್ಯಾಲಯಗಳ ಕುಲಪತಿ ಹುದ್ದೆಗೆ ಅರ್ಹರಿರುತ್ತಾರೆ. } 

*: ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿ ಹುದ್ದೆಗೆ ಸಂಬಂಧಿಸಿದಂತೆ 
ಅರ್ಹ ಪ್ರಾಭ್ಯಾಪಕರು, ಖ್ಯಾತ ಜಾನಪದ ತಜ್ಞರಾಗಿರಬೇಕು. 

* ಕರ್ನಾಟಕ ರಾಜ್ಯ ಡಾ: ಗಂಗೂಬಾಯಿ ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ 
ಕಲೆಗಳ ವಿಶ್ವವಿದ್ಯಾಲಯದ ಕುಲಪತಿ ಹುದ್ದೆಗೆ ಸಂಬಂಧಿಸಿದಂತೆ ಅರ್ಹ 
ಪ್ರಾಧ್ಯಾಪಕರು ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ಕ್ಷೇತಗಳಲ್ಲಿ ಖ್ಯಾತ ಶಿಕ್ಷಣ 
ತಜ್ಞರಾಗಿರಬೇಕು. 


* ವಿಶ್ಲೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಕುಲಪತಿ ಹುದ್ದೆಗೆ ಸಂಬಂಧಿಸಿದಂತೆ 
'ಅರ್ಹ ಪ್ರಾಧ್ಯಾಪಕರು ಇಂಜಿನೀಯರಿಂಗ್‌, ತಂತ್ರಜ್ಞಾನ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ 
ತಜ್ಞರಾಗಿರಬೇಕು. 


* ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಕುಲಪತಿ ಹುದ್ದೆಗೆ ಸಂಬಂಧಿಸಿದಂತೆ ಅರ್ಹ 

ಪ್ರಾಧ್ಯಾಪಕರು ಸಾಧ್ಯವಾದಷ್ಟು ಮಟ್ಟಿಗೆ ಒಬ್ಬ ಮಹಿಳೆಯೇ ಕುಲಪತಿಯಾಗತಕ್ಕದ್ದು. 

. ಶೋಧನಾ ಸಮಿತಿಯು ಸಲ್ಲಿಸಿದ ಆಯ್ಕೆ ಪಟ್ಟಿಯನ್ನು ಗೌರವಾನ್ವಿತ ರಾಜ್ಯಪಾಲರ 

ಅನುಮೋದನೆಗಾಗಿ ಸಲ್ಲಿಸಿದ ನಂತರ ಗೌರವಾನ್ನಿತ ರಾಜ್ಯಪಾಲರ ಸಚಿವಾಲಯದಿಂದ 
ಕುಲಪತಿಗಳನ್ನು ನೇಮಿಸಿ ಆದೇಶ ಹೊರಡಿಸಲಾಗುವುದು. 


(ಊ)| 


ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ 1 2 


ಬೋಧಕ ಹುದ್ದೆಗಳ ಕೊರತೆ 
ಇರುವುದು" ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಖಯ) 


ಕಮ ಕೈಗೊಂಡಿದೆ. ' 
~L 


ಬಂದಿದ್ದಲ್ಲಿ ಸದರ" ಹಡ್ಕಗನ್ನು] 
ಭರ್ತಿ ಮಾಡಲು ಸರ್ಕಾರ ಯಾವ 


ಬಂದಿದೆ. 
ಸರ್ಕಾರದ ಆದೇಶ ಸಂಖ್ಯೆ ಇಡಿ 136 ಯುಎನ್‌ಇ 2017, ದಿನಾಂಕ: 03-06-2019ರಲ್ಲಿ 


ವಿಶ್ವವಿದ್ಯಾಲಯಗಳಲ್ಲಿ ಬೋಧಕ ವೃಂದದ ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ 
ಮೂಲಕ ಭರ್ತಿ ಮಾಡಿಕೊಳ್ಳುವಂತೆ ಈಗಾಗಲೇ ಆದೇಶಿಸಲಾಗಿದೆ. 


ಸಂಖ್ಯೆ: ಇಡಿ 97 ಯುಎನ್‌ಇ 2020 


(ಡಾ: ನಾರಾಯಣಿ ಸಿ.ಎನ್‌) 


ಠ್‌ 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟ್ಟಿ 


ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 


ಜೀವನೋಪಾಯ ಇಲಾಖೆ) 


